ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1277 
ಮಾನ್ಯ ಸದಸ್ಯರ ಹೆಸರು ಡಾ: ಚಂದ್ರಶೇಖರ್‌ ಬಿ. ಪಾಟೀಲ್‌ 
(ಪದವೀಧರರ ಕ್ಲೇತು) 
ಉತ್ತರಿಸುವ ದಿನಾಂಕ 22.09.2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು. 
ಕ್ರ.ಸಂ. . ಪ್ರಶ್ನ ಉತ್ತರ 
(ಅ) | ರಾಜ್ಯದ ಕಂದಾಯ ರಾಜ್ಯದ ಕಂದಾಯ ಇಲಾಖೆಯಡಿ ಹಾಲಿ 
ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಸಹಾಯಕರ 


ಸಾರ್ಯನಿರ್ವಹಿಸುತ್ತಿರುವ 
ಗ್ರಾಮ ಸಹಾಯಕರ ಸಂಖ್ಯೆ 
ಎಷ್ಟು; "(ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ಸಂಖ್ಯೆ:9853 ಆಗಿದ್ದು, ಜಿಲ್ಲಾವಾರು 
ವಿವರಗಳನ್ನು ಅನುಬಂಧದಲ್ಲಿ ನೀಡಿದೆ. 


(ಆ) | ಸದ್ಯ 
ವೇತನ ಎಷ್ಟು: 


ಕಡಿಮೆ ವೇತನಕ್ಕೆ 
ಮಾಡುತಿರುವುದು 


ಬಂದಿದೆಯೇ; 


ನೌಕರರಿಗೆ 
ನೀಡುತ್ತಿರುವ ಮಾಸಿಕ 


ಕಳೆದ 40 ವರ್ಷಗಳಿಂದ 


ಸರ್ಕಾರದ ಗಮನಕ್ಕೆ, 


ಗ್ರಾಮ ಸಹಾಯಕರು ಮಿತ ವೇತನದ ಆಧಾರದ 
ಮೇಲೆ ಕಾರ್ಯ ನಿರ್ವಹಿಸುತ್ತಿದ್ದು, ಮಾಸಿಕ 
ಮಿತವೇತನವನ್ನು ಕಾಲಕಾಲಕ್ಕೆ ಹೆಚ್ಚಳ 
ಮಾಡಲಾಗಿದ್ದು, ಸರ್ಕಾರದ ಆದೇಶ ಸಂಖ್ಯೆ:ಕಂಇ 
8 ಬಿಎಸ್‌ಐ 2011, ದಿನಾಂಕ:26.3.2018ರಲ್ಲಿ 
ದಿನಾಂಕ:1.4.2018ರ೦ದ  ಅನ್ನಯವಾಗುವಂತೆ 
ಮಾಸಿಕ ಮಿತವೇತನವನ್ನು ರೂ.10,000/-ಗಳಿಂದ 
ರೂ.12,000/-ಗಳಿಗೆ ಹೆಚ್ಚಿಸಿ ಆದೇಶಿಸಲಾಗಿದೆ. 


(ಇ) | ಬಂದಿದುಲ್ಲಿ, 


(ವಿವರ ನೀಡುವುದು) 


ಇವರನ್ನು 
ಸರ್ಕಾರ ಗ್ರೂಪ್‌ "ಡಿ" ದರ್ಜಿ 
ಸೌಕರರು ಎಂದು ಪರಿಗಣಿಸಿ, 
ಆದೇಶ ಹೊರಡಿಸುವುದೇ? 


ಮಾನ್ಯ ಸರ್ವೋಚ್ನ ನ್ಯಾಯಾಲಯವು ಸಿವಿಲ್‌ 
ಅಪೀಲು ಸಂಖ್ಯೆ:4559-4562/1998ರಲ್ಲಿ 
ದಿನಾಂ೦ಕ:06.11.2003ರಂದು ನೀಡಿರುವ 
ತೀರ್ಪಿನನುಸಾರ ಗ್ರಾಮ ಸಹಾಯಕರನ್ನು "ಡಿ" 
ಗ್ರೂಪ್‌ ನೌಕರರಾಗಿ ಖಾಯಂ ನೇಮಕಾತಿ 
ಮಾಡಿಕೊಳ್ಳಲು ಅವಕಾಶವಿರುವುದಿಲ್ಲ. 


ಸಂಖ್ಯೆ: ಕಂಇ 183 ಬಿಎಸ್‌ಐ 2021 


Pad 
[a 
(ಆರ್‌.ಅಶೋಕ) 


ಕಂದಾಯ ಸಚಿವರು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1277ಕೆ, ಅನುಬಂಧ 
ಗಾಮ ಸಹಾಯಕರ ಜಿಲ್ಲಾವಾರು ಸಂಖ್ಯ 


ಪ್ರ. 
ಸಂ. ಜಿಲ್ಲೆ ಸಂಖ್ಯೆ 
1 |] ಬೆಂಗಳೂರು ನಗರ 197 
2 | ಬೆಂಗಳೂರು ಗ್ರಾಮಾಂತರ 182 
3 |ಶಿವಮೊಗ್ಗ 323 
4 | ತುಮಕೂರು 652 
5 | ದಾವಣಗೆರೆ 235 
6 | ಕೋಲಾರ | 228 
7 |ಚಿಕೈಬಳ್ಳಾಪುರ 259 
8 | ರಾಮನಗರ 238 
9 | ಚಿತ್ರದುರ್ಗ 341 
10 | ಮೈಸೂರು 460 
11 | ಮಂಡ್ಯ 494 
12 | ದಕ್ತಿಣ ಕನ್ನಡ 345 
13 | ಹಾಸನ 470 
14 | ಚಿಕ್ಕಮಗಳೂರು 240 
15 | ಕೊಡಗು 133 
16 | ಚಾಮರಾಜನಗರ 236 
17 | ಉಡುಪಿ 220 
18 | ಬೀದರ್‌ 350 
19 | ಕಲಬುರಗಿ 439 
20 | ಯಾದಗಿರಿ 211 
21 | ರಾಯಚೂರು 334 
22 | ಕೊಪ್ಪಳ 214 
23 | ಬಳ್ಳೂರಿ 445 
24 | ಬೆಳಗಾವಿ 733 
25 | ಬಾಗಲಕೋಟೆ 349 
26 | ವಿಜಯಪುರ 332 
27 | ಧಾರವಾಡ 236 
28 | ಗದಗ 194 
29 | ಹಾವೇರಿ 366 
30 | ಉತ್ತರ ಕನ್ನಡ 397 
ಒಟ್ಟು 9853 


